ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು: ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವವರು: ಮಾನ್ಯ ಅರಣ್ಯ ಹಾಗೂ ಆಹಾರ, ನಾಗರಿಕ ಸರಬರಾಜು ಮತ್ತು 


ಗ್ರಾಹಕರ ವ್ಯವಹಾರಗಳ ಸಚಿವರು. 


ಕೊಡಗು ಜಿಲ್ಲೆಯಲ್ಲಿ, ಅರಣ್ಯ | ಕೊಡಗು ಜಿಲ್ಲೆಯಲ್ಲಿ ಮಂಜೂರಾಗಿರುವ, ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ 
ಇಲಾಖೆಗೆ ಮಂಜೂರಾಗಿರುವ, ಹಾಲಿ | ಹಾಗೂ ಖಾಲಿ ಇರುವ ಹುದ್ದೆಗಳ ವಿವರ ಈ ಕೆಳಕಂಡಂತಿದೆ. 


ಕಾರ್ಯ ನಿರ್ವಹಿಸುತ್ತಿರುವ ಹಾಗೂ ಘ 
ಖಾಲಿ ಇರುವ ಹುದ್ಮೆಗಳ Ky ವೃಂದ 


ವಿವರಗಳೇನು; 
ಅರಣ್ಯ ಸಂರಕ್ಷಣಾಧಿಕಾರಿ 1 


2? | ಅರಣ್ಯ ಸಂರಕ್ಷಣಾಧಿಕಾರಿ | 
(ಸಂಶೋಧನೆ) 


pak 
0 
[ 


5 | ಉಪ ಅರಣ್ಯ ಸಂರಕ್ಷಣಾಧಿಕಾರಿ [6 
ಸಂರಕ್ಷಣಾಧಿಕಾರಿ 
77-ಪಲಯ ಅರಣ್ಯಾಧಿಕಾರಿ 
[7 | ಸಹಾಯಕ ಸಾಂಖ್ಯಿಕ ಅಧಿಕಾರ 
epg 
| | ಪ್ರಥಮದರ್ಜೆ ಸಹಾಯಕರು [3 
ದ್ವಿತೀಯ ದರ್ಜೆ ಸಹಾಯಕರು [30 
ಉಪ ವಲಯ ಅರಣ್ಯಾಧಿಕಾರಿ 11 


ಅರಣ್ಯ ರಕ್ಷಕ 74 


ಅರಣ್ಯ ವೀಫಕ 


Ili 
vl 
W|N 

[= 
[UE 
[ 
| 


[Bedard ——— i 
75 | ಆಕೃತಿರಚನಕಾ ERO 
7 ಆಕ್ಕತಿರಚನಕಾರರುಗ ಡಾ RH 
7 ಪೂಲೀಸ ಕಾನ್ಸಟೀಿಬಲ್‌ 
7ವಾಹನಜಾಲಕರು RR 
ote Tb ——h— 
ENCE RN CRN CRN CR 
7 
p 
Boe Th —— 
FE nd Ty 
3 [ಬರಳಟ್ಟಗ ರ 
7 [ಪರಿಚಾರಕರು 
i 
KM FROST] © PS CREE: 
MESES WSS RE I 


ಜಿಲ್ಲೆಯಲ್ಲಿ ಮಾನವ-ವನ್ಯಜೀವಿ 
ಸಂಘರ್ಷ ನಿರಂತರವಾಗಿ 
ವರದಿಯಾಗಿರುತ್ತಿರುವ ಹಿನ್ನಲೆಯಲ್ಲಿ, 
ಜಿಲ್ಲೆಗೆ ಹೆಚ್ಚುವರಿಯಾಗಿ ಹುದ್ದೆಗಳನ್ನು 
ಮಂಜೂರು ಮಾಡಲು ಕ್ರಮ 
ಕೈಗೊಳ್ಳಲಾಗುವುದ 


ಪ್ರಸ್ತುತ ಅಂತಹ ಯಾವುದೇ ಪ್ರಸ್ತಾವನೆ ಇರುವುದಿಲ್ಲ. 


(a 


ಜಿಲ್ಲೆಯಲ್ಲಿ, ನಿರಂತರ ಮಾನವ: ಮಾನವ-ವನ್ಯಜೀವಿ ಸಂಘರ್ಷ ತಡೆಗಟ್ಟುವ ನಿಟ್ಟಿಸಲ್ಲಿ ಕೈಗೊಂಡ ಅತ್ಯಗತ್ಯವಾದ 
ವನ್ಯಜೀವಿ ಸಂಘರ್ಷದ ಹಿನ್ನಲೆಯಲ್ಲಿ ಅಧುನಿಕ ಸಂಪರ್ಕ ಸಾಧನ, ಕಟ್ಟಡ ಮತ್ತು ಮೂಲಭೂತ ಸೌಕರ್ಯಗಳನ್ನು ಈ 


ಕೆಳಕಂಡಂತೆ ಕಲ್ಪಿಸಲಾಗಿದೆ. 

1. ಆಧುನಿಕ ಸಂಪರ್ಕ ಸಾಧನಗಳಾದ ಜಿ.ಪಿ.ಎಸ್‌, ವೈರ್‌ ಲೆಸ್‌ ಡ್ರೋನ್‌, 
ಬಂದೂಕು, ವಾಕಿಟಾಕಿ, ಬೈನಾಕ್ಯೂಲರ್‌, ಕ್ಯಾಮೆರಾ ಟ್ರಾಪ್‌, ಚೈನ್‌-ಸಾ ಹಾಗೂ 
ಟಾರ್ಚ್‌ ಗಳನ್ನು ಇಲಾಖಾ ಸಿಬ್ಬಂದಿಗಳಿಗೆ ಒದಗಿಸಲಾಗಿದೆ. 

೭. ಕ್ಲಿಪ್ರ ಕಾರ್ಯಪಡೆ ತಂಡಗಳ ರಚನೆ, ಕಾಡಾನೆ ಹಿಮ್ಮೆಟ್ಟಿಸುವ ತಂಡ ರಚನೆ 
"ಮಾಡಿದ್ದು, ವಾಹನ ಸೌಕರ್ಯ ಒದಗಿಸಲಾಗಿದೆ. 

3. ಕಳಬೇಟಿ ತಡೆ ಶಿಬಿರಗಳು ಕಾರ್ಯನಿರ್ವಹಿಸುತ್ತಿದ್ದು ಸದರಿ ಶಿಬಿರದಲ್ಲಿ 

ಕಾರ್ಯನಿರ್ವಹಿಸುತ್ತಿರುವ ಸಿಬಂದಿಗಳಿಗೆ ಮೂಲ ಭೂತ ಸೌಕರ್ಯಗಳಾದ 

ಕಟ್ಟಿಡ, ನೀರು ಮತ್ತು ಶೌಚಾಲಯಗಳು, ಅಲ್ಲದೆ, ಶಿಬಿರದ ಕೆಟ್ಟಿಡಕ್ಕೆ ವಿದ್ಯುತ್‌ 

ಸೌಕರ್ಯ/ಸೋಲಾರ್‌ ದೀಪಗಳನ್ನು ಅಳವಡಿಸಲಾಗಿದೆ. ಸದರಿ ಕಳ್ಳಬೇಟೆ ತಡೆ 

ಶಿಬಿರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಆಹಾರ ಭತ್ಯೆ, 

ಸಮವಸ್ತ್ಯ ರೈನ್‌ ಕೋಟ್‌, ಶೂಸ್‌ ಇತ್ಯಾದಿಗಳನ್ನು ಒದಗಿಸಲಾಗುತ್ತಿದೆ. 


ಇಲಾಖೆಗೆ ಅತ್ಯಗತ್ಯವಾಗಿರುವ 
ಆಧುನಿಕ ಸಂಪರ್ಕ ಸಾಧನಗಳ್ಳು, 
ಕಛೇರಿಗಳು ಹಾಗೂ ಮೂಲಭೂತ 
ಸೌಕರ್ಯಗಳನ್ನು ಕಲ್ಪಿಸಲಾಗಿದೆಯೇಣ 
(ವಿವರ ನೀಡುವುದು) 


ಕಡತ ಸಂಖ್ಯೆ: ಅಪಜೀ 295 ಅಅಸೇ 2021 


NK 
(ಉಮೇಶ 
ಅರಣ್ಯ ಹಾಗೂ ಆಹಾರ, ರಿಕ ಸರಬರಾಜು 


